॥ ತೇಲಿಸೋ ಇಲ್ಲ ಮುಳುಗಿಸೋ ॥ 


ತೇಲಿಸೋ ಇಲ್ಲ ಮುಳುಗಿಸೋ | 
ನಿನ್ನ ಕಾಲಿಗೆ ಬಿದ್ದೆನೊ ಪರಮ ಕೃಪಾಳೋ ॥ ಪ ॥ 


ಸತಿಸುತ ಧನದಾಸೆ ಎಂದೆಂಬ ಮೋಹದಿ | 
ಹಿತದಿಂದ ಅತಿನೊಂದು ಬೆಂಡಾದೆನೊ ॥ 
ಗತಿ ಕೊಡುವರ ಕಾಣೆ ಮತಿಯ ಪಾಲಿಸೋ ಲಕ್ಷ್ಮೀ । 
ಪತಿ ನಿನ್ನ ಚರಣದ ಸ್ಮರಣೆಯಿತ್ತೆನಗೆ ॥ ೧ ॥ 


ಜರೆರೋಗ ದಾರಿದ್ರ್ಯ ಕಲ್ಮಶವೆಂಬ । 
ಶರಧಿಯೊಳಗೆ ಬಿದ್ದು ಮುಳುಗಿದೆನೋ ॥ 
ಸ್ಥಿರವಲ್ಲ ದೇಹವು ನೆರೆ ನಂಬಿದೆ ನಿನ್ನ | 
ಕರುಣಾಭಯವಿತ್ತು ಪಾಲಿಸೋ ಹರಿಯೇ ॥ ೨ ॥ 


ದೋಷವುಳ್ಳವ ನಾನು ಭಾಷೆಯುಳ್ಳವ ನೀನು । 
ಮೋಸ ಹೋದೆನೊ ಭಕ್ತಿರಸವ ಬಿಟ್ಟು ॥ 
ಶೇಷಶಯನ ಶ್ರೀಪುರಂದರ ವಿಠಲನೆ । 
ದಾಸರ ಸಂಗವಿತ್ತು ಪಾಲಿಸೊ ಹರಿಯೇ ॥ ೩ ॥ 


ಬರಹ-ಉಚಿತ ಕನ್ನಡ/ದೇವನಾಗರೀ ತಂತ್ರಾಂಶ ಭಾನುವಾರ, ನವಂಬರ್‌ ೨೩, ೨೦೦೮ 


